ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 3039(2502) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 

ಉತ್ತರಿಸುವ ಸಚಿವರು: ವಸತಿ ಸಚಿವರು 

ವಿಷಯ: ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ವಸತಿ ಯೋಜನೆಯ ಕುರಿತು 
(ಅ) ಕಳೆದ ಮೂರು ವರ್ಷಗಳಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ವಿವಿಧ 
ವಸತಿ ಯೋಜನೆಯಡಿ ಮಂಜೂರಾದ ಮನೆಗಳ ಸಂಖ್ಯೆ ಎಷ್ಟು;(ಯೋಜನೆವಾರು ಮತ್ತು 
ಗ್ರಾಮ ಪಂಚಾಯತ್‌ವಾರು ಮಾಹಿತಿ ನೀಡುವುದು) 


(ಆ) ಮಂಜೂರಾದ ಮನೆಗಳಲ್ಲಿ ಪೂರ್ಣವಾದ ಮತ್ತು ಅಪೂರ್ಣವಾಗಿರುವ ಮನೆಗಳ ಸಂಖ್ಯೆ 
ಎಷ್ಟು; (ಯೋಜನೆವಾರು ಮತ್ತು ಗ್ರಾಮ ಪಂಚಾಯತ್‌ವಾರು ಮಾಹಿತಿ ನೀಡುವುದು) 


(ಇ) ಸದರಿ ಮನೆಗಳಿಗೆ ಬಿಡುಗಡೆಯಾದ ಅನುದಾನ ಎಷ್ಟು ಹಾಗೂ ಬಾಕಿ ಇರುವ ಅನುದಾನ 
ಎಷ್ಟು; (ಗ್ರಾಮ ಪಂ೦ಚಾಯತ್‌ವಾರು ಮಾಹಿತಿ ನೀಡುವುದು) 


(ಈ) ಸದರಿ ಮನೆಗಳಿಗೆ ಅನುದಾನದ ಕೊರತೆ ಇದೆಯೇ; 

(ಉ) ಬಡ ಜನರು ಹಲವಾರು ಕಾರಣಗಳಿಂದ ಮಂಜೂರಾದ ಮನೆಗಳನ್ನು 
ಕಟ್ಟೆಕೊಳ್ಳಲಾಗದೆ; ಬ್ಲಾಕ್‌ ಅಥವಾ ಲ್ಯಾಪ್ಸ ಆಗುವುದರೊಂದಿಗೆ ವ೦ಚಿತರಾಗುತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ ಕುರಿತು ಸರ್ಕಾರ ಕೈಗೊಂಡ ಕ್ರಮವೇನು; 


(ಊ) ಬ್ಲಾಕ್‌ ಆಗಿರುವ ಮನೆಗಳನ್ನು ಕಟ್ಟೆ ಕೊಳ್ಳಲು ಜನರಿಗೆ ಮತೊಮ್ಮೆ ಅವಕಾಶ ಕೊಡುವ 
ಪ್ರಸ್ತಾವನೆಯು ಸರ್ಕಾರದ ಮುಂದಿದೆಯೇ; ಈ ಬಗ್ಗೆ ಸರ್ಕಾರದ ನಿಲುವೇನು? 


